ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


533(584) 
ಶ್ರೀ ಯು.ಬಿ.ವೆಂಕಟೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 

21.02.2022 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


ಪಕ್ನೆ 


ಉತ್ತರ 


ಪಂಗಫಾದ ನಗರದ ಶಂಕರಪುರದಲ್ಲಿರುವ 


ಮಾಸಿ ರಂಗ ಮಂದಿರವು ಯಾವ 
ಇಲಾಖೆಯ ವಶದಲ್ಲಿದೆ; 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವಶದಲ್ಲಿದೆ 


'ಈ ಕಟ್ಟಡವನ್ನು ಸರ್ಕಾರದ ಅನುದಾನವನ್ನು 


ಬಳಸಿ -. ನಿರ್ಮಾಣ ಮಾಡಲಾಗಿದೆಯೇ; 
ಅಥವಾ ಖಾಸಗಿಯಾಗಿ ನಿರ್ಮಾಣ 
ಮಾಡಲಾಗಿದೆಯೇ; ಸರ್ಕಾರದ ಅನುದಾನ 
ಬಳಸಿ ನಿರ್ಮಾಣ ಮಾಡಿದ್ದಲ್ಲಿ, ಇದರ 
ಉದ್ದೇಶವೇನು; 


ಸರ್ಕಾರಿ `ಆಡೇಶ ಸಂಖ್ಯೆಇಡಿ 35  ಪಿಎಕ್ಕೂ 73] 
ದಿನಾಂಕ:28.06.1980 ರಲ್ಲಿ ಸಕಾರಿ ಕಿರಿಯ ಪ್ರಾಥಮಿಕ ಶಾಲೆ 
ಶಂಕರಪುರಂ ಬೆಂಗಳೂರು ಬಕ್ಷಿಣ ವಲಯ-01 ಬೆಂಗಳೂರು 
ದಕ್ಷಿಣ ಜಿಲ್ಲೆಯ ಶಾಲಾ ಅಭಿವೃದ್ಧಿ ಸಮಿತಿಗೆ 90430 ಜಾಗದಲ್ಲಿ 
ರೂ 86,000/- ಗಳ ವೆಚ್ಚದಲ್ಲಿ ಸಾರ್ವಜನಿಕ ವಂತಿಗೆಯ 
ಮೊತ್ತದಲ್ಲಿ ಮಾಸ್ತಿ ರಂಗ ಮಂದಿರ ಕಟ್ಟಡವನ್ನು ನಿಮಾಣ 
ಮಾಡಲು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿ 
ನೀಡಲಾಗಿರುತ್ತದೆ. 


1 The Auditorium should be handed 
over to the Education Department 
after construction as per the plan now 
proposed 

2. The building may be utilized for 
running classes. 

3. The building may also be utilized by 

public with prior permission from the 

department and the rent collected 
should be utilized for the betterment 
of the school. 

No Government grant wil be 

sanctioned for the construction of the 

Auditorium. 


ಇ) 


ಪ್ರಸ್ತುತ ಈ ರಂಗ ಮಂದಿರವ್ರೆ ಸಾಂಸ್ಕೃತಿಕ 
ಕಾರ್ಯಕ್ರಮಗಳ ಹೊರತಾಗಿ ಅನ್ಯ 
ಕಾರ್ಯಕ್ರಮಳಿಗೆ  ಬಳಕೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಮಾಸಿ ರಂಗ ಮಂದಿರ ಆವರಣವನ್ನು ಸಾಂಸ್ಥ ತಿಕ 

ಕಾರ್ಯಕ್ರಮಗಳನ್ನು ನಡೆಸಲು 2016, 2017, 2018 ಮತ್ತು 
2019ರ ಸಾಲಿನಲ್ಲಿ ಬಾಡಿಗೆಗೆ ನೀಡಲಾಗಿರುತ್ತದೆ. ಸದರಿ ರಂಗ 
ಮಂದಿರವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೊರತಾಗಿ ಅನ್ಯ 
ಕಾರ್ಯಕ್ರಮಗಳಿಗೆ ನೀಡಿರುವುದಿಲ್ಲ. 


ಈ) ಬಂದಿದ್ದಲ್ಲಿ, ಈ ಸಂಬಂಧ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; (ಸಂಪೂರ್ಣ 
ಮಾಹಿತಿಯನ್ನು ಒದಗಿಸುವುದು) 


ಪ್‌ ಮ್‌ ಕಗ ದರವು ಸಾಂಸ್ಕ್ರತ 
ಕಾರ್ಯಕ್ರಮಗಳಿಗೆ ಮಾತ್ರ ಬಳಕೆಯಾಗುತ್ತಿರುವುದರಿಂದ 
ಯಾವುದೇ ಕ್ರಮ ಕೈಗೊಳ್ಳುವ ಪ್ರಶ್ನೆ ಉದ್ಧವಿಸುವುದಿಲ್ಲ. 


ಇಪಿ 72 ಪಿಜಿಸಿ 2022 


ಹಾಗೂ ಸಕಾಲ ಸಚವರು 


